ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 10-03-2021 ಪುಶ್ನೆ ಸಂಖ್ಯೆ: 139 (1034) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪುಟ್ಟಣ್ಣ (ಶಿಕ್ಷಕರ ಕ್ಲೇತು 

ಉತ್ತರ ನೀಡಬೇಕಾದ ದಿನಾ೦ಕ: 10-03-2021 

ಉತ್ತರಿಸುವ ಸಚಿವರು: ಸಮಾಜ ಕಲ್ಮಾಣ ಸಚಿವರು 

ವಿಷಯ: ನ್ಯಾಯಾಲಯದ ಆದೇಶದಂತೆ ಮುರಾರ್ಜಿ ಶಾಲೆಗಳಲ್ಲಿನ ಶಿಕ್ಷಕರು ಮತ್ತು ಪ್ರಾಂಶುಪಾಲರಿಗೆ 


ನೇಮಕಾತಿ ಆದೇಶ ನೀಡುವ ಬಗ್ಗೆ 


(ಅ) ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ 
ಹೊರ ಸಂಪನ್ಮೂಲದ ನೇಮಕಾತಿ ಹೊಂದಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಮತ್ತು 
ಪ್ರಾಂಶುಪಾಲರ ಸಂಖ್ಯೆ ಎಷ್ಟು; (ಬಿವರ ನೀಡುವುದು) 


(ಆ) ಸದರಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರುಗಳಿಗೆ ವಯೋಮಿತಿ ಸಡಿಲಿಸಿ ಕೃಪಾಂಕ ನೀಡಿ 
ನೇಮಕಾತಿ ಮಾಡುವಂತೆ ಮಾನ್ಯ ಉಚ್ಚಿ, ನ್ಯಾಯಾಲಯವು ಆದೇಶ ಮಾಡಿರುವುದು ನಿಜವೇ; 
(ಆದೇಶದ ಪ್ರತಿ ನೀಡುವುದು) 


(ಇ) ಮಾನ್ಯ ಉಚ್ಚನ್ಯಾಯಾಲಯದ ಆದೇಶದಂತೆ ಇದುವರೆಗೆ ಎಷ್ಟು ಪ್ರಾಂಶುಪಾಲರು 
ಮತ್ತು ಶಿಕ್ಷಕರಿಗೆ ವಯೋಮಿತಿ ಸಡಿಲಿಸಿ ಆದೇಶ ನೀಡಲಾಗಿದೆ; (ವಿವರ ನೀಡುವುದು) 


(ಈ) ನ್ಯಾಯಾಲಯದ ಆದೇಶದಂತೆ ಉಳಿದಿರುವ ಎಷ್ಟು ಸಿಬ್ಬಂದಿಗೆ ನೇಮಕಾತಿ 
ಆದೇಶವನ್ನು ನೀಡಬೇಕಾಗಿದೆ; ಇವರುಗಳಿಗೆ ಯಾವ ಕಾಲಮಿತಿಯೊಳಗೆ ಆದೇಶ 
ನೀಡಲಾಗುವುದು? 


